ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ದೇಶದ ರಾಜಧಾನಿ ದೆಹಲಿಯಲ್ಲಿ ಕನ್ನಡ ಭವನದ ಹೆಚ್ಚುವರಿ ಹಣ ವಸೂಲಿ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) :- 


694 (988) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಷ್ಟ ರಾಜಧಾನಿ ದೆಹಲಿ ಹಾಗೂ ವಾರಣಾಸಿ ಕನ್ನಡ ಭವನದಲ್ಲಿ ಕನ್ನಡಗರಿಂದ ಹೆಚ್ಚಿನ ಹಣ 
ಸುಲಿಗೆ ಮಾಡುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹೀಗೆ ನಿಗದಿಗಿಂತ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವವರ ಮೇಲೆ ಸರ್ಕಾರ ಜರುಗಿಸಿರುವ ಕ್ರಮ 
ಹನು; 


(ಇ) ದೆಹಲಿ ಕನ್ನಡ ಭವನದಲ್ಲಿ ನೌಕರರ ಸಂಖ್ಯೆ 150 ರಿಂದ 30ಕ್ಕೆ ಇಳಿಕೆಯಾಗಿರುವುದನ್ನು ಸರ್ಕಾರ 
ಗಮನಕ್ಕೆ ಬಂದಿದೆಯೇ; 


(ಈ) ಹಾಗಿದ್ದಲ್ಲಿ, ಹುದ್ದೆಗಳನ್ನು ತು೦ಬಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 


